ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 9೦೦(1137) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿರುವ ಗೊಂದಲಗಳ ಕುರಿತು 


(ಅ) ಗ್ರಾಮಿಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಡಿಯಲ್ಲಿ ಪಂಚಾಯತಿ 
ಅಬಿವೃದ್ಧಿ ಅಧಿಕಾರಿಗಳ ಜ್ಯೀಷ್ಠತಾ ಪಟ್ಟೆಯ ಕುರಿತು ವಿವಿಧ ನ್ಯಾಯಾಲಯಗಳ ಆದೇಶಗಳ 
ಪ್ರತಿಗಳನ್ನು ಒದಗಿಸಿಕೊಡುವುದು; 


(ಆ) ಸದರಿ ಜ್ಯೀಷ್ಠತಾ ಪಟ್ಟಿಯನ್ನು ಕಾನೂನು ರೀತಿಯಲ್ಲಿ ಸರಿಪಡಿಸಲು ಸರ್ಕಾರದ ವಿಳಂಬ 
ನೀತಿಯ ಕ್ರಮಗಳಿಗೆ ಕಾರಣಗಳೇನು ; (ವಿವರ ನೀಡುವುದು) 


(ಇ) ವಿವಿಧ ನ್ಯಾಯಾಲಯಗಳ ಹಂತದಲ್ಲಿ ಸದರಿ ಜ್ವೀಷ್ಠತಾ ಪಟ್ಟೆಯಲ್ಲಿನ ಗೊಂದಲ 
ನಿವಾರಿಸಲು ಇಲಾಖೆಯು ಸಮರ್ಪಕ ಕಾನೂನಾತ್ಮಕ ಹೋರಾಟ ನಡೆಸಲು 
ವಿಫಲವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ಸರ್ಕಾರದ 
ಕ್ರಮವೇನು; (ವಿವರ ನೀಡುವುದು) 


(ಈ) ಸದರಿ ಜ್ಯೀಷ್ಠತಾ ಪಟ್ಟಿಯಲ್ಲಿನ ಗೊಂದಲದ ಕಾರಣದಿಂದ ನೂರಾರು ಅರ್ಹ 
ಅಭ್ಯರ್ಥಿಗಳಿಗೆ ಸಕಾಲದಲ್ಲಿ ಪದೋನ್ನತಿ ಪಡೆಯದೆ ಹತಾಶರಾಗಿರುವುದು ಸರ್ಕಾರದ 
ಗಮನಕೆೆ ಬಂದಿದೆಯೇ; ಈ ಕುರಿತು ಸರ್ಕಾರದ ನಿಲುವೇನು ? (ವಿವರ ನೀಡುವುದು) 


